ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 23ನೇ ಮಾರ್ಜ್‌, 2020 


ಪದವಿ ಪೂರ್ವ ಶಿಕಣ ಉಪನ್ಯಾಸಕರು ಬಿ.ಎಡ್‌ ಪದವಿ ಹೊಂದುವವರ ಕುರಿತು 
ಶ್ರೀ ಟಿ.ಎ. ಶರವಣ (ವಿಧಾನಸಭೆಯಿಂದ ಚುನಾಯಿತರಾದವರು) :- 


1470 (1765) ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಬಿ.ಎಡ್‌ ಪದವಿ ಹೊಂದಿರದ ಶಿಕ್ಷಕರ ಸಂಖ್ಯೆ ಎಷ್ಟು ; 
ಉಪನ್ಯಾಸಕರಾಗಲು ಬಿ.ಎಡ್‌, ಪದವಿ ಕಡ್ಡಾಯವಾಗಿದೆಯೇ ; 


(ಆ) ವಿಶೇಷ ವಿಲೀನ ನಿಯಮಗಳ ಪ್ರಕಾರ ಕೇವಲ ಸ್ನಾತಕೋತ್ತರ ಪದವಿ ಹೊಂದಿದವರನ್ನು 
ಉಪನ್ಯಾಸಕರನ್ನಾಗಿ ನೇಮಿಸುವುದರಿಂದ ಉಪನ್ಯಾಸಕ ಹುದ್ದೆಗೆ ಅನರ್ಹರನ್ನು ನೇಮಿಸಿದಂತಾಗಿಲ್ಲವೇ; 
ಇಲ್ಲವೆಂದಾದಲ್ಲಿ ಉಪನ್ಯಾಸಕ ಹುದೆಗೆ ಬಿ.ಎಡ್‌. ಪದವಿ ಕಡ್ಡಾಯ ಎಂಬುದನ್ನು ತೆರವುಗೊಳಿಸುವ 
ಪ್ರಸ್ತಾವ ಸರ್ಕಾರದ ಮುಂದಿದೆಯೆೇ; 


(ಇ) ವಿಶೇಷ ವಿಲೀನ ನಿಯಮಗಳ ಪ್ರಕಾರ ಕೇವಲ ಸ್ನಾತಕೋತ್ತರ ಪದವಿ ಹೊಂದಿದವರನ್ನು 
ನೇಮಿಸಿದ್ದು ಅವರಿಗೆ ಬಿ.ಎಡ್‌ ಪದವಿ ಹೊಂದಲು ಅಸಾಧ್ಯವೆಂದಾದಲ್ಲಿ ಅಂತಹ ವಿಲೀನಗೊಂಡ 
ಉಪನ್ಯಾಸಕರನ್ನು ಇತರ ಇಲಾಖೆಗಳಲ್ಲಿ ಅರ್ಹ ಹುದ್ದೆಗೆ ವಿಲೀನಗೊಳಿಸುವ ಬಗ್ಗೆ ಸರ್ಕಾರದ 
ನಿಲುವೇನು ; 


(ಈ) ಅನರ್ಹ ಉಪನ್ಯಾಸಕರು ಈಗಾಗಲೆ ವಿಲೀನಗೊಂಡಿರುತ್ತಾರೆ ಎ೦ಬ ಒಂದೇ ಕಾರಣಕ್ಕೆ ಬಿ.ಎಡ್‌ 
ಪದವಿ ಹೊಂದಲು ವಿನಾಯಿತಿ ನೀಡಿದಲ್ಲಿ ಸರ್ಕಾರಿ ಶಾಲೆಗಳ ಶಿಕ್ಷಣ ಗುಣಮಟ್ಟದ ಮೇಲೆ ಪರಿಣಾಮ 
ಬೀರುವುದಿಲ್ಲವೇ ; ಇದರಿಂದ ವಿದ್ಯಾಭ್ಯಾಸದ ಮೇಲೆ ಆಗುವ ಗುಣಮಟ್ಟಿದ ಕುಸಿತಕ್ಕೆ ಹೊಣೆಗಾರರು 
ಯಾರು; 


(ಉ) ಕೆಲವೇ ಕೆಲವು ಉಪನ್ಯಾಸಕರ ಹಿತಾಸಕ್ತಿ ಕಾಯಲು ಸರ್ಕಾರಿ ಕಾಲೇಜುಗಳ ವಿದ್ಯಾರ್ಥಿಗಳ 
ಭವಿಷ್ಯದ ಕುರಿತು ಸರ್ಕಾರ ತೆಗೆದುಕೊಂಡ ಕ್ರಮವೇನು ? 


